ಕರ್ನಾಟಕ ವಿಧಾನ ಪರಿಷತು 


LW 
: ಶ್ರೀ ಕಾಂತರಾಜ್‌ (ಬಿಎಂಎಲ್‌) (ಸ್ಥಳೀಯ ಸಂಸ್ಥೆ ಸ್ಹಗಳ ಕ್ಷೇತ್ರ ) 
: 14.12.2021 

: ವಸತಿ ಹಾಗೂ ಮೂಲಸೌಲಭ್ಯ ಅಭಿವೃದ್ದಿ ಸಚಿವರು 


ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


YN 


ಕೆ.ಎಸ್‌.ಐ.ಐ.ಡಿ.ಸಿ ನಿಗಮವನ್ನು ಯಾವಾಗ 
ಸ್ಥಾಪನೆ ಮಾಡಲಾಯಿತು; ಇದರ 
ದ್ವೇಯೋದ್ದೇಶಗಳೇನು; (ವಿವರವಾದ ಮಾಹಿತಿ 
ನೀಡುವುದು) 


ಸದರಿ ನಿಗಮಕ್ಕೆ ಕಳೆದ 10 ವರ್ಷಗಳಿಂದ 
ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ 
ಹಾಗೂ ಇತರೆಗಳಿಂದ ಬಂದ ಹಣವೆಷ್ಟು; 
ಇದನ್ನು ಯಾವ ಯಾವ ಕಾರ್ಯಕ್ರಮಗಳಿಗೆ 
ಖರ್ಚು ಮಾಡಲಾಗಿದೆ; (ವರ್ಷವಾರು, 
ಕಾರ್ಯಕ್ರಮವಾರು ವಿವರವಾದ ಮಾಹಿತಿ 
ನೀಡುವುದು) 


ಸದರಿ ನಿಗಮದಲ್ಲಿರುವ ಆಸಿಗಳಾವುವು; 
ಇವುಗಳ ಇವತ್ತಿನ ಮೌಲ್ಯವೇನು; (ವಿವರವಾದ 
ಮಾಹಿತಿ ನೀಡುವುದು) 


(ಇ) 


ಈ ನಿಗಮವು ಮೈಸೂರು ರಾಜ್ಯ ಕೈಗಾರಿಕಾ ಬಂಡವಾಳ 
ಮತ್ತು ಅಭಿವ್ನದ್ದಿ ನಿಗಮ ನಿಯಮಿತ" ಎಂಬ ಹೆಸರಿನಲಿ 
ದಿನಾಂಕ 15/6 1964ರಂದು ನೋಂದಾಣಿಯಾಗಿರುತ್ತದೆ. 
ನಿಗಮದ ಹೆಸರನ್ನು ಕರ್ನಾಟಕ ರಾಜ್ಯ ಕೈಗಾರಿಕಾ 
ಬಂಡವಾಳ ಮತ್ತು" ಅಭಿವೃದ್ಧಿ ನಿಗಮ ನಿಯಮಿತ ' 
ಎಂಬ ಹೆಸರಿಗೆ ದಿನಾಂಕ 2//1974ರಂದು 
ಬದಲಾಯಿಸಲಾಗಿದೆ. 


ಸದರಿ ನಿಗಮದ ಹೆಸರನ್ನು ಕರ್ನಾಟಕ ರಾಜ್ಯ ಕೈಗಾರಿಕಾ 
ಮತ್ತು ಮೂಲಸೌಲಭ್ಯ ಅಭಿವೃದ್ದಿ ನಿಗಮ SR g 
ಎಂದು ದಿನಾಂಕ SE 
ಮರುನಾಮಕರಣ ಮಾಡಿ ನೋಂದಾಯಿಸಲಾಗಿದೆ. 


ಸದರಿ ನಿಗಮದ ನೋಂದಾಯಿತ ಸಂಸ್ಥಾಪನಾ ಪತ್ರದಲ್ಲಿ 
( Memorandu of Association) "ಹೇಳಿರುವ 
ದ್ಯೇಯೋದ್ದೇಶಗಳನ್ನು ಅನುಬಂಧ-1 ರಲ್ಲಿ ನೀಡಿದೆ 


ವಿವರಗಳನ್ನು ಅನುಬಂಧ -2ರಲ್ಲಿ ನೀಡಲಾಗಿದೆ. 


ವಿವರಗಳನ್ನು ಅನುಬಂಧ-3 ರಲ್ಲಿ ನೀಡಲಾಗಿದೆ. 


ಎವಿ! ಎ 
ಉಪ ಪ್ರಶ 


ಉತ್ತರ 


(ಈ) | ಸದರಿ ನಿಗಮವು ಕಳೆದ 10 ವರ್ಷಗಳಿಂದ 
ಯಾವ ಯಾವ ಕಾರ್ಯಕ್ರಮಗಳನ್ನು 
ಕೈಗೊಂಡಿದೆ; ಇದರಿಂದ ಕೈಗಾರಿಕಾ ಅಭಿವೃದ್ದಿಗೆ 
ಆಗಿರುವ ಅನುಕೂಲಗಳೇಮನು; 


ಸದರಿ ನಿಗಮದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
ಸಿಬ್ಬಂದಿಗಳಷ್ಟು; ವಿವರವಾಗಿ ಸಿಬ್ಬಂದಿಗಳ 
ಹೆಸರು, ವಿಳಾಸ, ಹುದ್ದೆಯ ಪದನಾಮ, 
ವೇತನ ಶ್ರೇಣಿ, ಮಾಸಿಕ ಪಡೆಯುತ್ತಿರುವ 
ಮೇತನದೊಂದಿಗೆ ವಿವರವಾದ ಮಾಹಿತಿ 
ನೀಡುವುದು) 


ನಿಗಮವು 1964 ರಲ್ಲಿ ಸ್ಥಾಪಿಸಲ್ಲಟ್ಟು ಪ್ರಮುಖವಾಗಿ 


ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆಗಳ ಸ್ಥಾಪನೆ ಹಾಗೂ 
ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರವಹಿಸಿರುತ್ತದೆ. 
ಅಕ್ಟೋಬರ್‌ 2002ರಿಂದ ಸಾಲ ' ನೀಡುವ 
ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿರುವುದರಿಂದ, ಪ್ರಸ್ತುತ 
ಕೈಗಾರಿಕಾ ಘಟಕಗಳಿಂದ ಬಾಕಿ ಉಳಿದಿರುವ ಸಾಲದ 
ವಸೂಲಾತಿಯ ಕಡೆ ಗಮನ ಹರಿಸುತ್ತಿದೆ. ಜೊತೆಗೆ 
ಕರ್ನಾಟಕ ರಾಜ್ಯದಲ್ಲಿನ ಮೂಲಸೌಲಭ್ಯ ಅಭಿವೃದ್ದಿಯಲ್ಲಿ 
ಆನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ವಿಶೇಷವಾಗಿ 


EE ನವೆ ಸಾಹ್‌ಆಗಲೆ 
ನಿರ್ಮಾಣ ಮುಂತಾದವು. ಇವುಗಳೊಂದಿಗೆ 
ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ (PPP 
ಮಾದರಿಯಲ್ಲಿ ಮೂಲಸೌಲಭ್ಯ ಯೋಜನೆಗಳನ್ನು 


ಕಾರ್ಯಗತ ಮಾಡುವಲ್ಲಿ ನೋಡಲ್‌ ಏಜೆನ್ಸಿಯಾಗಿ 
ಕಾರ್ಯ ನಿರ್ವಹಿಸುತಿದೆ. 


ಮೂಲಭೂತ ಸೌಲಭ್ಯ ಅಭಿವೃದ್ಧಿಯು ಕೈಗಾರಿಕಾ 
ಅಭಿವೃದ್ಧಿಯ ಮೇಲೆ ನೇರ ಪರಿಣಾಮ ಬೀರುವುದರಿಂದ 
ನಿಗಮವು ಹಮ್ಮಿಕೊಂಡಿರುವ ಎಲ್ಲಾ ಯೋಜನೆಗಳು 
ಕೈಗಾರಿಕಾ ಅಭಿವೃದ್ಧಿಗೆ ಕಾರಣವಾಗಿವೆ. ಅದರಲ್ಲೂ 
ಸಾರ್ವಜನಿಕ ಸ ಖಾಸಗಿ ಸಹಭಾಗಿತ್ವದಲ್ಲಿ 
ನಿರ್ಮಾಣಗೊಂಡ ಬೆಂಗಳೂರಿನ ಅಂತರಾಷ್ಟ್ರೀಯ 
ವಿಮಾನ ನಿಲ್ದಾಣದಿಂದ ರಾಜ್ಯದ ಕೈಗಾರಿಕಾ ವಲಯ 
ಹೆಚ್ಚು ಪ್ರಗತಿ ಪಥದಲ್ಲಿದೆ. 


ವಿವರಗಳನ್ನು ಅನುಬಂಧ-4 ರಲ್ಲಿ ನೀಡಲಾಗಿದೆ. 


ಸಂಖ್ಯೆೇಮೂಲಇ 165 ರಾಅವಿ 2021 


ವಸತಿ ಹಾಗೂ ಮೂಲಸೌಲಭ್ಯ ಅಭಿವೃದ್ಧಿ, ಸಚಿವರು 


